WH 1119 
ಉತ್ತರಿಸಬೇಕಾದ ದಿನಾಂಕ 22.12.2021. 
ಮಾನ್ಯ ಪಶುಸಂಗೋಪ 


ಉತ್ತರಿಸಬೇಕಾದ ಸಚಿವರು | ಪನ ಸಚಿವರು. 


ಹಾಗಿದ್ದಲ್ಲಿ ವಿವರ ನೀಡುವುದು ಇರುವ ಹುದ್ದೆಗಳ ಪೈಕಿ ಸರ್ಕಾರವು ಈಗಾಗಲೇ 616 


(ಬೋಧಕ 390 ಮತ್ತು ಬೋಧಕೇತರ 226 ಹುದ್ದೆಗಳು) 
ಹುದ್ದೆಗಳಿಗೆ ದಿನಾಂಕ: 11.12.2019 ರಂದು ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಅನುಮತಿ 
ನೀಡಿರುತ್ತದೆ. ನೇಮಕಾತಿ ಪಕ್ರಿಯೆ ಪ್ರಾರಂಭಿಸುವ 
ಸಮಯದಲ್ಲಿ, ದೇಶಾದ್ಯಂತ ಕೋವಿಡ್‌-19 ಸಾಂಕ್ರಾಮಿಕ 
ರೋಗ ಹರಡುವಿಕೆಯಿಂದ ಉಂಟಾದ ಆರ್ಥಿಕ ಸಂಕಷ್ಟದ 
ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯು ಸುತ್ತೋಲೆಯನ್ನು 
ಹೆನಲಿಡಗಿ ಎಲ್ಲಾ ನೇಮಕಾತಿಗಳನ್ನು ಮುಂದಿನ 
ಆದೇಶದವರೆಗೆ ತಡೆಹಿಡಿದು ಆದೇಶ ಮಾಡಿರುತ್ತದೆ. 
ಪ್ರಸ್ತುತ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 
ವಿಶ್ವವಿದ್ಯಾಲಯಕ್ಕೆ ಅನುಮತಿ ನೀಡುವ ಕುರಿತಂತೆ ಆರ್ಥಿಕ 
ಇಲಾಖೆಯ ಸೆನಡುತಿ ಕೋರಲಾಗಿರುತ್ತದೆ. 


ಸದರಿ ವಿಶ್ವವಿದ್ಯಾಲಯದಲ್ಲಿ ಮಂಜೂರಾಗಿರುವ 
ಹುದ್ದೆಗಳೆಷ್ಟು ಈಗಾಗಲೇ ಭರ್ತಿ ಮಾಡಲಾದ 
ಹುದ್ದೆಗಳೆಷ್ಟು ಭರ್ತಿ ಮಾಡದೇ ಖಾಲಿ 
ಉಳಿದಿರುವ ಹುದ್ದೆಗಳೆಷ್ಟು ಖಾಲಿ ಹುದ್ದೆಗಳನ್ನು 
ಯಾವಾಗ ಭರ್ತಿ "ಮಾಡಲಾಗುತ್ತದೆ. 


ಸದರಿ ವಿಶ್ವವಿದ್ಯಾಲಯದಲ್ಲಿ ಮಂಜೂರಾಗಿರುವ, "ಭರ್ತಿ 
ಮಾಡದ್ದೆ ಖಾಲಿ ಇರುವ ಹುದ್ದೆಗಳ ವಿವರ ಈ 
ಕೆಳಕಂಡಂತೆ ಇರುತ್ತದೆ. 


ಖಾಲಿ 
ಅರುವ 


ಹ 
ಹುದ್ದೆಗಳು 
| ಇವನ ಹ ಘನ ಃ ಯು 
ಅನುಮತಿ ನೀಡಿದ ತಕ್ಷಣ ನೇಮಕಾತಿ ಪ್ರಕ್ರಿಯೆನ್ನು 
ವಿಶ್ವವಿದ್ಯಾಲಯದಿಂದ ಪ್ರಾರಂಭಿಸಲು 
ಕ್ರಮವಹಿಸಲಾಗುವುದು. 


ಪಸಂಮೀ ಇ-373 ಪಅಸೇ 2021 


